ಕರ್ನಾಟಿಕ ವಿಧಾನ ಪರಿಷತ್ತು 


ನೂರ ನಲವತ್ತ ಮೂರನೆಯ ಅಧಿವೇಶನದ ಮುಂದುವರೆದ ಉಪವಬೇಶನ 


ಚುತಫೆ ರಹಿತ ಪುಶ್ನೆ 
ದಿನಾ೦ಕ: 22-03-2021 ಪ್ರಶ್ನೆ ಸಂಖ್ಯೆ: 1563(1839) 
ಸದಸ್ಯರ ಹೆಸರು ಮತ್ತು ಕ್ಲೇತ್ರು: ಶ್ರೀ ಕೆ. ಪ್ರತಾಪಚಂದ್ರಶೆಟ್ಟಿ(ಸ್ಠ್ಥಳೀಯ ಸಂಸ್ಥೆಗಳ ಕೇತು) 


ಉತ್ತರ ನೀಡಬೇಕಾದ ದಿನಾಂಕ: 22-03-2021 


ಉತ್ತರಿಸುವ ಸಜಿವರು: ಪ್ರವಾಸೋದ್ಯಮ ಮತ್ತು ಪರಿಸರ ಮತ್ತು ಜೀವಿ ಪರಿಸ್ಥಿತಿ ಸಚಿವರು 


ವಿಷಯ: 


ಸಿ ಆರ್‌ ಜಿಡ್‌ ಮತ್ತು ಅದರ ವ್ಯಾಪ್ಲಿಯಲ್ಲಿನ ಕಾಂಡ್ಲಾವನಗಳ ಕುರಿತು 


(ಅ) ರಾಜ್ಯದಲ್ಲಿ ಸಿ ಆರ್‌ ಜಿಡ್‌ ಕಾಯಿದೆಯ ವ್ಯಾಪ್ತಿಗೆ ಒಳಪಡುವ ಪ್ರದೇಶದ ಒಟ್ಟು ವಿಸೀರ್ಣವೆಷ್ಟು ; 
ಯಾವ ಜಿಲ್ಲೆಗಳು ಮತ್ತು ಗ್ರಾಮಗಳು ಈಸಿ ಆರ್‌ ಜಿಡ್‌ ವ್ಯಾಪ್ತಿಯಲ್ಲಿ ಬರುತ್ತದೆ; (ಜಿಲ್ಲಾವಾರು ಮತ್ತು 
ಗ್ರಾಮವಾರು ಮಾಹಿತಿ ನೀಡುವುದು) ಸಿ ಆರ್‌ ಜೆಡ್‌ ಪ್ರದೇಶದ ಗುರುತಿಸುವಿಕೆಗೆ ಇರುವ 
ಮಾನದಂಡಗಳು ಯಾವುವು; ಎಷ್ಟು ವಲಯಗಳಾಗಿ ಗುರುತಿಸಲಾಗಿದೆ; ಅವುಗಳಲ್ಲಿ ನಿರ್ಬಂದಿಸಲಾದ 
ಚಟುವಟಿಕೆಗಳು ಯಾವುವು; ಈ ಪ್ರದೇಶದಲ್ಲಿ ಅಭಿವೃದ್ದಿ ಕಾಮಗಾರಿಯನ್ನು ನಡೆಸಲು 
ನಿರಾಕ್ಷೇಪಣಾ ಪತ್ರವನ್ನು ಪಡೆಯಲು ಅಗತ್ಯವಾದ ದಾಖಲೆ ಮತ್ತು ಹಂತವಾರು ಕ್ರಮಗಳು 
ಯಾವುವು; (ವಿವರ ಸುತ್ತೋಲೆಯ ಪ್ರತಿಯನ್ನು ಒದಗಿಸುವುದು) 


(ಆ) ಉಡುಪಿ ಜಿಲ್ಲೆಯಲ್ಲಿ ಯಾವ ಗ್ರಾಮಗಳನ್ನು ಸಿ ಆರ್‌ ಜಿಡ್‌ ವ್ಯಾಪ್ತಿಯಲ್ಲಿ ಗುರುತಿಸಲಾಗಿರುತದೆ; 
ಅವುಗಳಲ್ಲಿ ಸಿ ಆರ್‌ ಜಿಡ್‌ ವ್ಯಾಪ್ಲಿಗೆ ಒಳಪಡುವ ಸ.ನಂ. ವಾರು ಮತ್ತು ವಿಸೀರ್ಣಪವಾರು 
ಮಾಹಿತಿಯನ್ನು ಒದಗಿಸುವುದು; 


(ಇ) ಸಿ ಆರ್‌ ಜೆಡ್‌ ಪ್ರದೇಶವನ್ನು ಗುರುತಿಸುವಲ್ಲಿ ಕಾಂಡ್ಲಾವನವನ್ನು ಮಾನದಂಡವಾಗಿ 
ಹೊಂದಲಾಗಿದೆಯೇ ; ಉಡುಪಿ ಜಿಲ್ಲೆಯಲ್ಲಿ ನೈಸರ್ಗಿಕವಾಗಿ ಗುರುತಿಸಲಾದ ಕಾಂಡ್ಲಾವನಗಳ ಸಂಖ್ಯೆ 
ಮತ್ತು ವಿಸೀರ್ಣ ಎಷ್ಟು ; ಇಲಾಖೆಯಿಂದ ಅಭಿವೃದ್ಧಿಪಡಿಸಿದ ಕಾಂಡ್ಲಾವನಗಳ ಸಂಖ್ಯೆ ಮತ್ತು 
ವಿಸ್ಲೀರ್ಣವೆಷ್ಟು ; ನಿರ್ವಹಣೆಯ ಕೊರತೆಯಿಂದ ನಶಿಸಿ ಹೋಗುತಿರುವ ಬಗ್ಗೆ ಮಾಧ್ಯಮಗಳಲ್ಲಿ 
ವರದಿಯಾಗಿರುವುದು ಸರ್ಕಾರದ ಗಮನಕ್ಕೆ ಬಂದಿದೆಯೇ ; ಹೌದಾದರೆ, ಈ ಬಗ್ಗೆ ಕೈಗೊಂಡ 
ಶ್ರಮಗಳಾವುವು? 


